ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1324(1636) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 


ವಿಷಯ: ಸಾಮಾಜಿಕ ಹೊಣೆಗಾರಿಕೆ ಬಿಧಿಯ ಬಳಕೆ ಬಗ್ಗೆ 


(ಅ) ಇಂಧನ ಇಲಾಖೆ ವ್ಯಾಪ್ಲಿಯಲ್ಲಿ ಬರುವ ನಿಗಮ-ಮಂಡಳಿ ಮತ್ತು ಕಂಪನಿ ಹಾಗೂ 
ಇತರೆಗಳು ಯಾವುವು; (ಕೇಂದ್ರ ಕಛೇರಿಯ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯೊಂದಿಗೆ 
ಮಾಹಿತಿ ನೀಡುವುದು) 


(ಆ) ಸಾಮಾಜಿಕ ಹೊಣೆಗಾರಿಕ ವಿಧಿ (ಸಿ.ಎಸ್‌.ಆರ್‌) ಎಂದರೇನು; ಕಂಪನಿಗಳು ಎಷ್ಟು; 
ಇದಕ್ಕಾಗಿ ಮೀಸಲಿಡಬೇಕಾದ ಅನುದಾನವೆಷ್ಟು; (ವಿವರವಾದ ಮಾಹಿತಿ ನೀಡುವುದು) 


(ಇ) ಕಳೆದ 3 ವರ್ಷಗಳಿಂದ ಇಂಧನ ಇಲಾಖೆ ವ್ಯಾಪ್ಲಿಯಲ್ಲಿ ಬರುವ ನಿಗಮ-ಮಂಡಳಿ ಮತ್ತು 
ಕಂಪನಿಗಳು ಎಷ್ಟು, (ಸಿ.ಎಸ್‌.ಆರ್‌) ಅನುದಾನ ಕ್ರೋಢೀಕರಿಸಿವೆ; (ವರ್ಷವಾರು ಬಿಗಮವಾರು 
ವಿವರವಾದ ಮಾಹಿತಿ ನೀಡುವುದು) 


(ಈ) ಕ್ರೋಢೀಕರಿಸಿದ (ಸಿ.ಎಸ್‌.ಆರ್‌) ಅನುದಾನದಡಿ ಕಳೆದ 3 ವರ್ಷಗಳಲ್ಲಿ ಎಷ್ಟು 
ಹಣವನ್ನು ಯಾವ  ೫ಕಾಮಗಾರಿಗಳಿಗೆ/ಯಾವ ಯಾವ ಸಂಸ್ಥೆಗಳ ಮೂಲಕ 
ಅನುಷ್ಠಾನಗೊಳಿಸಿದೆ? (ಕಂಪನಿವಾರು, ವರ್ಷವಾರು ವಿವರವಾದ ಮಾಹಿತಿ ನೀಡುವುದು) 


